ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


: | ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಲೇತು 


[ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ |: 


_2509 


" ಉತ್ತರಿಸಬೇಕಾದ ದಿನಾಂಕ | 


:1 31.03.2021 


ಉತ್ತರಿಸಬೇಕಾದ ಸಚಿವರು 


ಪ್ರಶ್ನೆ 


ಉತ್ತರ 


"ಅರಸು ವಸ 
ವಿಶೇಷ ವರ್ಗದ 
ಅಂಗವಿಕಲರು, 
ವಸತಿ ನೀಡುವ 
ಅನುದಾನ 
ಬಿಡುಗಡೆಯಾಗದೇ 
ಅನುಷ್ಠಾನ 


ದೇವರಾಜು 
ಯೋಜನೆಯಡಿ 
ವಸತಿಹೀನ 
ವಿಧಬೆಯರಿಗೆ 
ಯೋಜನೆಯಲ್ಲಿ, 
ಸಮರ್ಪಕವಾಗಿ 
ಯೋಜನೆಯ 
ಕುಂಠಿತವಾಗಿರುವ ಮತ್ತು 
ಫಲಾನುಭವಿಗಳು ಅಮುದಾನ 
ಬಿಡುಗಡೆಗಾಗಿ ಸರ್ಕಾರಿ ಕಛೇರಿಗಳಿಗೆ 
ಅಲೆದಾಡುತ್ತಿರುವುದು ಸರ್ಕಾರದ 
ಗಮನಕೆ ಬಂದಿದೆಯೇ; 


ವರ್ಗದ ವಸತಿಹೀನ ಅಂಗವಿಕಲರು, ವಿಧವೆಯರಿಗೆ ವಸತಿ 
ಸೌಲಭ್ಯ ಪಡೆಯಲು ಜಿಲ್ಲಾಧಿಕಾರಿಗಳು ಜಿಲ್ಲಾ ಸಮಿತಿಯಲ್ಲಿ 
ಆಯ್ಕೆಯಾದ ಫಲಾನುಭವಿಗಳನ್ನು ನಮೂದಿಸಿ 
ಅನುಮೋದನೆ ಪಡೆದುಕೊಳ್ಳುವ ಪ್ರಕ್ರಿಯೆ 
ಚಾಲ್ರಿಯವ್ಲಿರುತ್ತದೆ. 


ನಂತರ ಫಲಾನುಭವಿಯ ಹಂತವಾರು ಛಾಯಾ 
ಜಿತ್ರವನ್ನು ಜಿಪಿಎಸ್‌ ಗೆ' ಅಳವಡಿಸಿ ವಿಗಮದ ಹಂತದಲ್ಲಿ 
ಆಡಿಟ್‌ ನಲ್ಲಿ ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ಆಧಾರ್‌ 
ಆಧಾರಿತ ಬ್ಯಾಂಕ್‌ ಖಾತೆಗೆ ನೇರವಾಗಿ ಅನುದಾನವನ್ನು 
ಬಿಡುಗಡೆ ಮಾಡಲು ಕ್ರಮ ವಹಿಸಲಾಗುತ್ತಿದೆ. | 


ಮುಂದುವರೆದು, 
ಅನಮುಷ್ಠ್ಮಾನಾಧಿಕಾರಿಗಳು, ಮನೆಗಳ 
ಚಿತ್ರಗಳನ್ನು ಸೆರೆಹಿಡಿದು ವೆಬ್‌ ಸೈಟ್‌ ಗೆ ಅಪ್‌ ಲೋಡ್‌ 
ಮಾಡಿದ ನಂತರ ನಿಗಮದ ಹಂತದಲ್ಲಿ'ಅಡಿಟ್‌ ವಿಭಾಗದಿಂದ 
ಛಾಯಾ _ಿತ್ರಗಳನ್ನು ಪರಿಶೀನಿಸಿ ಸದರಿ ಪ್ರಕ್ರಿಯೆಯಲ್ಲಿ | 


ಸಂಬಂಧಪಟ್ಟಿ ಯೋಜನೆಯ 


ಹಂತಾವಾರು ಛಾಯಾ 


ಅರ್ಣಗೊಂಡಿರುವ ಫಲಾನುಭವಿಗಳಿಗೆ ಆಧಾರ್‌ ಆಧಾರಿತ 
ಬ್ಯಾಂಕ್‌ ಖಾತೆಗೆ ನೇರವಾಗಿ ಅನುದಾನ ಬಿಡುಗಡೆ 
ಮಾಡಲಾಗುತ್ತಿದೆ. ಅನರ್ಹಗೊಂಡಿರುವ ಫಲಾನುಭವಿಗಳಿಗೆ 
ಅನುದಾನ ಬಿಡುಗಡೆಯನ್ನು ತಡೆ ಹಿಡಿಯಲಾಗುತ್ತದೆ. 


2018-19, 2019-20 ಮತ್ತು 2020-21 ನೇ 
ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಗೆ ಎಷ್ಟು 
ಅರ್ಹ ಫಲಾನುಭವಿಗಳಿಗೆ ವಸತಿ 


ನೀಡುವ ಗುರಿ ನೀಡಲಾಗಿತ್ತು; 


`ದೇವರಾಜ್‌ ಅರಸು ವಸತಿ ಯೋಜನೆಯಡಿ ಬೆಳಗಾವಿ 
ಜಿಲ್ಲೆಗೆ 2020-21 ನೇ ಸಾಲಿನಲ್ಲಿ ವಿಧವೆಯರುಗಳಿಗೆ 1726 


ಒದಗಿಸಲಾದ ಅನುದಾನ ಎಷ್ಟು; 
ಈಗಾಗಲೇ ಎಷ್ಟು ಅಮುದಾನ 
ಫಲಾನುಭವಿಗಳಿಗೆ ಬಿಡುಗಡೆಯಾಗಿದೆ; 
(ವಿವರ ಒದೆಗಿಸುಪುಹು) 


2018-19, 2019-20 ಮತ್ತು 2020-21 ನೇ 
ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಗೆ ನೀಡಿದ್ದ 
ಒಟ್ಟು ಗುರಿಯಲ್ಲಿ ಈವರೆಗೆ ಆಗಿರುವ 
ಪ್ರಗತಿಯೇನಮು; ಎಷ್ಟು ಮಂದಿ 


ಮನಗಳು ಮತ್ತು ಅಂಗವಿಕಲರುಗಳಿಗೆ 153 ಮನೆಗಳು ಒಟ್ಟು 


1879 ಮನೆಗಳ ಗುರಿಯನ್ನು ನೀಡಿದ್ದು, ನಿಗಮದ 


| ವೆಬ್‌ಸೈಟ್‌ ನಲ್ಲಿ ಗುರಿ ನಿಗಧಿಪಡಿಸಲಾಗಿರುತ್ತದೆ. ಹೀಗೆ ಗುರಿ 


ವಿಗಧಿಯಾದ ಫಲಾನುಭವಿಗಳ ಅನುಮೋದನೆ ಪ್ರಕ್ರಿಯೆ 
ಚಾಲ್ತಿಯಲ್ಲಿದೆ. 


ಇ) | ಫಲಾನುಭವಿಗಳು ಸಂಪೂರ್ಣ ಮನೆ 
ಕಟ್ಟಿಕೊಂಡಿದ್ದಾರೆ; ಉಳಿದವು ಯಾವ 
ಹಂತದಲ್ಲಿವೆ; ಬಾಕಿ . ಉಳಿಯಲು 
ಕಾರಣಗಳೇಮ; (ವಿವರ ಒದಗಿಸುವುದು) | 

i ಸರ್ಕಾರದ “ಮನೆ” ಮಾರ್ಗಸೂಚಿಯನ್ನಯ 

"| ನಿಗಮದಿಂದ ಕಾಮಗಾರಿ ಆದೇಶ ನೀಡಿದ 90 ದಿನಗಳೊಳಗಾಗಿ 
ಯಾವ . ಕಾಲಮಿತಿಯಲ್ಲಿ. ಸದರಿ 

(ಈ) | ಯೋಜನೆಯನ್ನು ಸಂಪೂರ್ಣವಾಗಿ ಫಲಾನುಭವಿಯು ಮಸೆಯ ಕಾಮಗಾರಿಯನ್ನು 

| ಅಮಷ್ಠಾನಗೊಳೆಸಲಾಗುವುದು ? ರಂಬಿಸಬೇಕಿದ್ದು ಒ೦ದು ವರ್ಷದೊಳಗಾಗಿ ಮನೆಯನ್ನು 


S9DONAUN ಬ೬ಯ್ಬ 


ಪೂರ್ಣಗೊಳಿಸಬೇಕಾಗಿರುತ್ತದೆ. 


ಸಂಖ್ಯೆ :ವಇ 185 ಹೆಚ್‌ಎಐಂ 2021 


RF ETS 
ವಸತಿ ಸಚಿವರು 


